ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 12-03-2021 ಪುಶ್ನೆ ಸ೦ಖ್ಯೆ: 165 (1236) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 12-03-2021 

ಉತ್ತರಿಸುವ ಸಚಿವರು: ಕೃಷಿ ಸಚಿವರು 

ವಿಷಯ: ಕೈಷಿಇಲಾಖೆಯಲ್ಲಿ 371(ಜಿ) ರಂತೆ ಮೀಸಲಾತಿ ನೀಡುವ ಬಗ್ಗೆ 
(ಅ) ಕೃಷಿಇಲಾಖೆಯಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಮೀಸಲಾತಿ 371 (ಜೆ) ರ್ವನಯ 
ವೃಂದವಾರು ಹುದ್ದೆಗಳನ್ನು ಗುರುತಿಸಿ ಮೀಸಲಾತಿ ನೀಡಿ ಅಧಿಸೂಚಿಸಲಾಗಿದೆಯೇ; 
ಅಧಿಸೂಚನೆಗಳನ್ನು ಒಗೂಡಿಸಿ ತಯಾರಿಸಲಾಗಿದೆಯೇ ಅಥವಾ ಪ್ರತ್ಯೇಕವಾಗಿ 
ತಯಾರಿಸಲಾಗಿದೆಯೇ; ಇದಕ್ಕೆ ಕಾರಣವೇನು; (ಅದರ ಪ್ರತಿ ನೀಡುವುದು) 


(ಆ) ಇಲ್ಲದಿದ್ದಲ್ಲಿ, ಕಾರಣವೇನು; ಯಾವನಿಗದಿತ ಅವಧಿಯೊಳಗೆ ಶ್ರಮ 
ಕೈಗೊಳ್ಳಲಾಗುವುದು? 


